ಕರ್ನಾಟಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 


ಸದಸ್ಯರ ಹೆಸರು 


. ಉತ್ತರಿಸಬೇಕಾದ ದಿನಾಂಕ 


ಉತ್ತರಿಸುವ ಸಚಿವರು 


2270 


ಶ್ರೀ ಎಸ್‌.ರವಿ 


(ಸ್ಥಳೀಯ ಸಂಸ್ಥೆಗಳ ಕ್ಷೇತ್ರ 
21.03.2022 


ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಸಚಿವರು 


ಕ್ರಸಂ | ಪ್ರಶ್ನೆ | ಉತ್ತರ 
ಅ) | ಪ್ರಸಕ್ತ ಶೈಕ್ಷಣಿಕ ವರ್ಷದಲ್ಲಿ 
ಭಾರಿ ಮಳೆಯಿಂದ ಬಂದಿದೆ 
ರಾಮನಗರ ಜಿಲ್ಲೆಯ 
ಬಾಲಕರ ಸರ್ಕಾರಿ ಪದವಿ 
ಪೂರ್ವ ಕಾಲೇಜು, ಸದರಿ ಕಾಲೇಜಿನಲ್ಲಿ ಪೌಢ ಶಾಲಾ 
ಕಟಡ) ಸರ್ಕಾರಿ ಪದವಿ ಈ ಶಾಲೆಯ ಅಭಿವೃದ್ಧಿ ಈ ಕೆಳಕಂಡಂತೆ 
ಪೂರ್ವ ಕಾಲೇಜು, ಕ್ರಮವಹಿಸಲಾಗಿದೆ. 
ಕೂನಗಲ್‌ ಮತ್ತು ಸರ್ಕಾರಿ ಸರದಿ ಸದರಿ ಶಾಲೆಗೆ ಸಿ.ಎಸ್‌.ಆರ್‌. 
ಪದವಿ ಪೂರ್ವ' ಕಾಲೇಜು, || 1 ! ಪೂರ್ವಕಾಲೇಜು ಯೋಜನೆಯಡಿ ಹೊಸ 08 ಕೊಠಡಿಗಳ 
ಮಾಗಡಿ ಟೌನ್‌ ಮಾಗಡಿಟೌನ್‌. ನಿರ್ಮಾಣಕ್ಕಾಗಿ ಕ್ರಿಯಾ ಯೋಜನೆ 
ಕಾಲೇಜುಗಳ ಮೇಲ್ಲಾವಣಿ ರೂಪಿಸಲಾಗಿದೆ. 
ಸೋರುತಿರುವುದು ಪಿ.ಆರ್‌.ಇ.ಡಿ ವಿಭಾಗದಲ್ಲಿ 03 ವರ್ಷಗಳ 
ಸರ್ಕಾರದ ಗಮನಕ್ಕೆ ಕಾಮಗಾರಿಗಳ ಉಳಿಕೆ ಅನುದಾನದಲ್ಲಿ 
ಬಂದಿದೆಯೇ; ಬಂದಿದ್ದಲ್ಲಿ, ರೂ.15.75 ಲಕ್ಷಗಳ ವೆಚ್ಚದಲ್ಲಿ ನೂತನ 
ಇವುಗಳ ದುರಸ್ಥಿಗೆ ಸರ್ಕಾರ ಕೊಠಡಿ ನಿರ್ಮಾಣಕ್ಕಾಗಿ 2021-22ನೇ 
ಕೈಗೊಂಡಿರುವ ಕ್ರಮಗಳೇನು; I) ಸಾಲಿನಲ್ಲಿ ಮಂಜೂರಾತಿ ನೀಡಲಾಗಿದೆ. 
(ವಿವರ ನೀಡುವುದು) ಸದರಿ `'ಕಾಲೇಷನ್ಲಿ `ಪಡಢ ಹರಾ 
ವಿಭಾಗದ ಒಟ್ಟು ಹಳೆಯ ಒಟ್ಟು 10 
ಕೊಠಡಿಗಳಿರುತ್ತವೆ. 
ಈ ಕಾಲೇಜಿನ ಹಳೆಯ 11 
ಕೊಠಡಿಗಳನ್ನು ಕೆಡವಿ ಸರ್ಕಾರದ ಆದೇಶ 
ಸಂಖ್ಯೇಇಡಿ 251 ಯೋಸಕ 2018, 
ಹ ಸ ಬೆಂಗಳೂರು 'ದಿನಾಂಕ:05.09.2018ರ 
| i ಆದೇಶದಂತೆ ರೂ.495.00 ಲಕ್ಷಗಳಲ್ಲಿ 
A EE ಟೌನ್‌ ಒಟ್ಟು 33 ಕೊಠಡಿಗಳ ಹೊಸ ಕಟ್ಟಡದ 
| ನಿರ್ಮಾಣ ಕಾರ್ಯವನ್ನು ಪಿ.ಡಬ್ಯೂಡಿ 
_ ವತಿಯಿಂದ ಕೈಗೆತ್ತಿಗೊಳ್ಳಲಾಗಿದೆ. 
ಕಾಮಗಾರಿ ಅಂತಿಮ ಹಂತದಲ್ಲಿದೆ. 
ಸ್ಕೈ (ಇದರಲ್ಲಿ ಕಾಲೇಜು ಮತ್ತು ಪ್ರೌಢ ಶಾಲೆ 


ಸರ್ಕಾರಿ ಪದವಿ \ 
ಪೂರ್ವ ಕಾಲೇಜು | ಸದರಿ ಕಾಲೇಜಿನಲ್ಲಿ ಪೌಢ ಶಾಲಾ 


3 ಕೂನಗಲ್‌ ವಿಭಾಗದಲ್ಲಿ ಒಟ್ಟು 10 ಕೊಠಡಿಗಳಿರುತ್ತವೆ 
ಪದವಿಪೂರ್ವ ಶಿಕ್ಷಣ ಇಲಾಖೆಯಡಿ ಸದರಿ ಕಾಲೇಜುಗಳಿಗೆ 
ಮಂಜೂರಾದ ಕಾಮಗಾರಿಗಳ ವಿವರ ಈ ಕೆಳಕಂಡಂತಿದೆ. 
ರಾ TT 
ಪದವಿ ಕಾಮಗಾರಿ ಅನುಮೋದಿತ " 
ಪೂರ್ವ ವವರ ಮೊತ್ತ ಯೋಜನೆ | ಭೌತಿಕ ಪ್ರಗತಿ 
ಕಾಲೇಜಿನ (ರೂ.ಲಕ್ಷಗಳಲ್ಲಿ) 
ಹೆಸರು 

| RO — 

ಬಾಲಕರು ಕಟಡ 

ರಾಮನಗರ ನಿರ್ಮಾಣ 495.00 

(ಎ ಬ್ಲಾಕ್‌) _| ವಿಶೇಷ ಕಾಮಗಾರಿ. 

ಬಾಲಕರು ಕಟಡ ಪ್ಯಾಕೇಜ್‌ 'ಪ್ರಗತಿಯಲ್ಲಿದೆ. 

ರಾಮನಗರ ನ ರ್ಮಾಣ 495.00 ' N 

(ಬಿ ಬ್ರಾಕ್‌) 5 SS _ 

ಹೆಚ್ಚುವರಿ Wy 
ತರಗತಿ ವಿಶೇಷ 
ಮಾಗಡಿ ಕಾಮಗಾರಿ 
ಕೊಠಡಿ, 02 145.00 ಅಭಿವೃದ್ಧಿ K 
ಟೌನ್‌ ಶೌಚಾಲಯ ಯೋಜನೆ ಪ್ರಗತಿಯಲ್ಲಿದೆ. 
ಬ್ಲಾಕ್‌, 02 
ಲ್ಯಾಬ್‌ 
ಕೂನಗಲ್‌ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ಕಳೆದ 03 


ವರ್ಷಗಳಿಂದ 20 ರಿಂದ 25 ವಿದ್ಯಾರ್ಥಿಗಳು ದಾಖಲಾಗುತ್ತಿದ್ದು, ಪ್ರಸ್ತುತ 
ಸಾಲಿನಲ್ಲಿ 60 ವಿದ್ಯಾರ್ಥಿಗಳು ದಾಖಲಾಗಿರುತ್ತಾರೆ. ಪ್ರಸಕ್ತ ಶೈಕ್ಷಣಿಕ 
ವರ್ಷದಲ್ಲಿ ಸುರಿದ ಭಾರಿ ಮಳೆಯಿಂದ ಮೇಲ್ಭಾವಕಿ ಸೋರುತ್ತಿದ್ದು. 
ದುರಸ್ಥಿ ಅವಶ್ಯಕತೆ ಇರುತ್ತದೆ. ಅನುದಾನದ ಲಭ್ಯತೆ ಆಧರಿಸಿ ದುರಸ್ಸಿ 
ಕಾರ್ಯ ಕೈಗೊಳ್ಳಲು ಅಗತ್ಯ ಕ್ರಮವಹಿಸಲಾಗುತ್ತದೆ. 


ಬೆಂಗಳೂರು ಗ್ರಾಮಾಂತರ 
ಜಿಲ್ಲೆಯ ದೊಡ್ಡಬಳ್ಳಾಪುರ 
ತಾಲ್ಲೂಕಿನ ಬೊಮ್ಮನಹಳ್ಳಿ 
ಗ್ರಾಮದ ಸರ್ಕಾರಿ ಕಿರಿಯ 
ಪ್ರಾಥಮಿಕ ಶಾಲೆ ಮತ್ತು 
ಹೊಸಕೋಟಿ ತಾಲ್ಲೂಕಿನ 
ಎತ್ತಿನೊಡೆಯಮುರ ಗ್ರಾಮದ 
ಸರ್ಕಾರಿ ಕಿರಿಯ ಪ್ರಾಥಮಿಕ 
ಶಾಲೆಗಳು ಬಳಕೆಗೆ 
ಯೋಗ್ಯವಿರದೇ 


ಬಂದಿದೆ. 


1. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರ 
ತಾಲ್ಲೂಕಿನ ಸ.ಹಿ.ಪ್ರಾಶಾಲೆ ಬೊಮ್ಮನಹಳ್ಳಿ ಈ ಶಾಲೆಯಲ್ಲಿ 10 
ವಿದ್ಯಾರ್ಥಿಗಳು ವ್ಯಾಸಂಗ ಮಾಡುತ್ತಿದ್ದಾರೆ. ಈ ಸಾಲಿನಲ್ಲಿ 
ಅಧಿಕವಾಗಿ ಸುರಿದ ಮಳೆಯಿಂದಾಗಿ ಶಾಲಾ ಕೊಠಡಿ 
ಶಿಧಿಲಗೊಂಡಿದ್ದು, ಮಕ್ಕಳ ಸುರಕ್ಷತೆಯ ದೃಷ್ಟಿಯಿಂದ 
ಶಾಲೆಯನ್ನು ಸಮೀಪದ ಅಂಗನವಾಡಿ ಕೇಂದ್ರದಲ್ಲಿ 
ನಡೆಸಲಾಗುತ್ತಿದೆ. ಶಿಥಿಲಗೊಂಡಿರುವ ಕೊಠಡಿಯನ್ನು 


" | ಇರುವುದರಿಂದ ಈ ಶಾಲೆಗಳ 


| ವಿದ್ಯಾರ್ಥಿಗಾಗ" 
ಊರಿನ ದೇವಸ್ಥಾನ 
ಅಂಗನವಾಡಿ 
ಬಬಲಿ 
ಕಲ್ಪಿಸಿರುವುದು 
ಗಮನಕ್ಕೆ 


ಒದಗಿಸಲಾಗಿದೆಯೇ? 
(ಸಂಪೂರ್ಣ 
ನೀಡುವುದು) 


L 


ಆಯಾ 


ಮತ್ತು 
ಕಟ್ಟಡದಲ್ಲಿ 


ವವಸ್ಥೆ 


ಸರ್ಕಾರದ 
ಬಂದಿದೆಯೇ; 
ಬಂದಿದ್ದಲ್ಲಿ, ಈ ಶಾಲೆಗಳಿಗೆ 
ಅಗತ್ಯವಿರುವ ಕೊಠಡಿ ಮತ್ತು 
ಮೂಲಸೌಲಭ್ಯಗಳನ್ನು 


ವಿವರ 


ನೆಲಸಮಗೊಳಿಸುವ ಬಗ್ಗೆ `ತಾಂತ್ರಿ ವರದ ನೀಡುವಂತ 
ಪಂಚಾಯತ್‌ರಾಜ್‌ ಇಂಜಿನಿಯರಿಂಗ್‌ ವಿಭಾಗದವರಿಗೆ 
ಪ್ರಸ್ತಾವನೆ ಸಲ್ಲಿಸಲಾಗಿದೆ. ಸಿ.ಎಸ್‌.ಆರ್‌ ಅನುದಾನದಡಿ ಕೊಠಡಿ 
ಮರುನಿರ್ಮಾಣ ಮಾಡಲು ಕ್ರಮವಹಿಸಿದೆ. 

2. ಹೊಸಕೋಟೆ. ತಾಲ್ಲೂಕಿನ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ, 
ಎತ್ತಿನೊಡೆಯಪುರ ಈ ಶಾಲೆಯಲ್ಲಿ 07 ವಿದ್ಯಾರ್ಥಿಗಳು 
ವ್ಯಾಸಂಗ ಮಾಡಿತ್ತಿದ್ದಾರೆ. ಈ ಸಾಲಿನಲ್ಲಿ ಅಧಿಕವಾಗಿ ಸುರಿದ 
ಮಳೆಯಿಂದಾಗಿ ಇದ್ದ 02 ಶಾಲಾ ಕೊಠಡಿಗಳು 
ಶಿಥಿಲಗೊಂಡಿದ್ದು, ' ಮಕ್ಕಳ ಸುರಕ್ಷತೆಯ ದೃಷ್ಟಿಯಿಂದ 
ಶಾಲೆಯನ್ನು ಸಮೀಪದ ಅಂಗನವಾಡಿ ಕೇಂದ್ರದಲ್ಲಿ 
ನಡೆಸಲಾಗುತ್ತಿದೆ. ಸದರಿ ಶಾಲೆಗೆ ಸಿ.ಎಸ್‌.ಆರ್‌ ಅನುದಾನದಡಿ 
ಕೊಠಡಿ ಮರುನಿರ್ಮಾಣ ಮಾಡಲು ಕ್ರಮವಹಿಸಿದೆ. 


ಮುಂದುವರೆದು, ಶಾಲಾ ಕಟ್ಟಡಗಳ ದುರಸ್ಥಿಗಾಗಿ' ರಾಜ್ಯ/ಜಿಲ್ಲಾ ವಿಪತ್ತು 
ನಿರ್ವಹಣಾ ನಿಧಿಯಡಿ ಹಾಗೂ ಇತರೆ ಲಭ್ಯವಿ ವಿರುವ ಅನುದಾನ (ಶಾಸಕರ 
ಸ್ಥಳೀಯ ಪ್ರದೇಶಾಭಿವ್ಯ ದ್ಧಿ ಯೋಜನೆ ಮತ್ತು ಡಿ.ಎಂ.ಎಫ್‌. 
ಯೋಜನೆಯಡಿ) ಬಿಡುಗಡೆ "ಮಾಡಲು ಆಯಾ ಜಿಲ್ಲಾಧಿಕಾರಿಗಳಿಗೆ ಮತ್ತು 
ಜಿಲ್ಲಾ ಪಂಚಾಯತಿಯ ಮುಖ್ಯ ಕಾರ್ಯ ನಿರ್ವಹಣಾಧಿಕಾರಿಗಳಿಗೆ 


; ಪ್ರಸ್ತಾವನೆ ಸಲ್ಲಿಸಿ ಅನುದಾನವನ್ನು ಬಿಡುಗಡೆ ಮಾಡಿಸಿಕೊಂಡು ಶಾಲಾ 


ಕಟ್ಟಡಗಳ ದುರಸ್ಥಿಯನ್ನು ಶೀಘುವಾಗಿ ಕೈಗೊಳ್ಳುವಂತೆ ಆಯುಕ್ತರು, 
ಸಾರ್ವಜನಿಕ ಶಿಕ್ಷಣ ಇಲಾಖೆ, ಬೆಂಗಳೂರು ಇವರ: ಸುತ್ತೋಲೆ 
ದಿನಾಂಕ:19.11. 2021ರಲ್ಲಿ ರಾಜ್ಯದ ಎಲ್ಲಾ ಉಪನಿರ್ದೇಶಕರು (ಆಡಳಿತ) 
ಹಾಗೂ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಗೆ ನಿರ್ದೇಶಿಸಲಾಗಿದೆ. 
ಮಹಾತ್ಮಾ ಗಾಂಧಿ ನರೇಗಾ ಯೋಜನೆ ಅಡಿಯಲ್ಲಿ ಶಾಲೆಗಳಿಗೆ 
ಅಗತ್ಯವಿರುವ ಮೂಲಭೂತ ಸೌಕರ್ಯಗಳನ್ನು ಒದಗಿಸಲು 14 ಮತ್ತು 
15ನೇ ಹಣಕಾಸು ಆಯೋಗದಲ್ಲಿ ಸಂಬಂಧಿಸಿದ" ಗ್ರಾಮ ಪಂಚಾಯತಿಗಳಿಗೆ 
ಅವಕಾಶ ಕಲ್ಪಿಸಲಾಗಿದೆ. ಈ ಹಿನ್ನೆಲೆಯಲ್ಲಿ ಕ್ರಮವಹಿಸಲು ಸುತ್ತೋಲೆ 
ಸಂಖ್ಯೆ: -ಗ್ರಾಅಪಂರಾ 435 ಜಿಪಸ 2021, ದಿನಾಂಕ: 08.11.2021ರ ಮೂಲಕ 
ಸುತ್ತೋಲೆ ಹೊರಡಿಸಲಾಗಿದೆ. 

ಆಯವ್ಯಯದಲ್ಲಿ ಒದಗಿಸಲಾದ ಅನುದಾನದ ಲಭ್ಯತೆ ಹಾಗೂ 
ಅಗತ್ಯತೆಗೆ ಅನುಗುಣವಾಗಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ 
ಶಾಲೆಗಳು ಒಳಗೊಂಡಂತೆ ಹಂತಹಂತವಾಗಿ ರಾಜ್ಯದಾದ್ಯಂತ ಶಾಲಾ 
| ಕಟ್ಟಡ ನಿರ್ಮಾಣ/ದುರಸ್ಥಿ ಕಾರ್ಯಕ್ಕೆ ಗೊಳ್ಳಲು ಕ್ರಮವಹಿಸಲಾಗುತ್ತಿದೆ. 


ಇಪಿ: 125 ಯೋಸಕ 2022 


